ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಶುಕ್ರವಾರ, ದಿನಾಂಕ 7ನೇ ಜೂನ್‌, 2೦13 
(ಸಮಯ: ಬೆಳಗ್ಗೆ 1೦.೦೦ ಗಂಟಿಗೆ) 


1. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಕಾರ್ಯದರ್ಶಿಯವರು:-- 


ಅ) 18ನೇ ವಿಧಾನಸಭೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ೭25ನೇ 
ವರದಿಯನ್ನು ಸಭೆಯ ಮುಂದಿಡುವುದು. 


ಆ) 13ನೇ ವಿಧಾನಸಭೆಯ ಹಕ್ಕುಬಾಧ್ಯತಾ ಸಮಿತಿಯ 6ನೇ ವರದಿಯನ್ನು ಸಭೆಯ 
ಮುಂದಿಡುವುದು. 


ಇ) ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳಗಾಗಿ ಟೆಂಡರ್‌ ಕರೆಯುವಲ್ಲ 
ನಿಯಮಗಳ ಉಲ್ಲ೦ಘನೆಯಾಗಿರುವ ಬಗ್ಗೆ ವಿಚಾರಣೆ ನಡೆಸಿ ವರದಿಯನ್ನು ಸಲ್ಲಸಲು 
13ನೇ ವಿಧಾನಸಭೆಯಲ್ಲಿ ರಚಿಸಲಾಗಿದ್ದ ಸದನ ಸಮಿತಿಯ ವರದಿಯನ್ನು ಸಭೆಯ 
ಮುಂದಿಡುವುದು. 


ಈ) ರಾಜ್ಯದಲ್ಲರುವ ಹಾಗೂ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಕೆ ವ್ಯಾಪ್ಲಿಯಲ್ಲ 
ಬರುವ ಕ್ಷಬ್‌ಗಳ ಕಾರ್ಯವೈಖರಿಯ ಬಗ್ಗೆ ಪರಿಶೀಅಸಿ ವರದಿಯನ್ನು ಸಲ್ಲಸಲು 
ರಚಿಸಲಾಗಿದ್ದ 13ನೇ ವಿಧಾನಸಭೆಯ ಸದನ ಸಮಿತಿಯ ಮಧ್ಯಂತರ ವರದಿಯನ್ನು 
ಸಭೆಯ ಮುಂದಿಡುವುದು. 


2. ಘನತೆವೆತ್ತ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ 
ವಂದನಾರ್ಪಣಾ ಪ್ರಸ್ತಾವ 


ಶ್ರೀ ಬಸವರಾಜ ರಾಯರೆಡ್ಡಿ, ಅವರು ದಿನಾಂಕ: ೦4ನೇ ಜೂನ್‌, 2೦13ರಂದು 
ಸೂಚಿಸಿದ ಕೆಳಕ೦ಡ ಪ್ರಸ್ತಾವದ ಮೇಲೆ ಮುಂದುವರೆದ ಚರ್ಚೆ. 


“2೦13ರ ಜೂನ್‌, ಡರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಘನತೆವೆತ್ತ ರಾಜ್ಯಪಾಲರಿಗೆ 
ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ” 


ಪು.ತಿ.ನೋ., 


3. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ. 
ಕೆ.ಎಂ. ಶಿವಅಂಗೇಗೌಡ, ಎ.ಬ. ರಮೇಶ್‌ ಬಂಡಿಸಿದ್ದೇಗೌಡ, ವೈ.ಎಸ್‌.ವಿ. ದತ್ತ. 
ಸಿ.ಎನ್‌ ಬಾಲಕೃಷ್ಣ ಅವರುಗಳು ರಾಜ್ಯದಲ್ಲಿ ತೀವ್ರತರವಾದ ಬರಗಾಲದಿಂದಾಗಿ ತೆಂಗು 
ಚಿಕೆ ಸಂಪೂರ್ಣ ನಾಶವಾಗಿರುವುದರಿಂದ ಹಾಗೂ ತೆಂಗು ಉತ್ಪನ್ನಗಳ ಬೆಲೆಗಳು 
ಕುಸಿದಿರುವುದರಿಂದ ರೈತರಿಗೆ ಉಂಟಾಗಿರುವ ತೊಂದರೆಯ ಕುರಿತು ನೀಡಿರುವ 
ಸೂಚನೆಯ ಬಗ್ಗೆ ಚರ್ಚೆ. 


೦. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ. 
ಕೆ.ಎಂ. ಶಿವಅ೦ಗೇಗೌಡ, ವೈ.ಎಸ್‌.ವಿ. ದತ್ತ, ಸಿ.ಎನ್‌ ಬಾಲಕೃಷ್ಣ, ಸಿ.ಜಿ ಸುರೇಶ್‌ ಬಾಬು 
ಹಾಗೂ ಇತರರು ರಾಜ್ಯದಲ್ಲಿ ಹಲವಾರು ತಾಲ್ಲೂಕುಗಳನ್ನು ಬರಗಾಲಪೀಡಿತ 
ತಾಲ್ಲೂಕುಗಳೆಂದು ಸರ್ಕಾರವು ಘೋಷಿಸಿದ್ದು. ಕುಡಿಯುವ ನೀರಿಗೆ ತೀವ್ರ 
ತೊಂದರೆಯುಂಬಾಗಿರುವುದರಿಂದ ತುರ್ತು ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿರುವ 
ವಿಚಾರದಲ್ಲ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/kla) 


